ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


ಸಂಖ್ಯೆ 


: 969 

: ಶ್ರೀ ವಿಜಯ ಸಿಂಗ್‌ 

: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 13-03-2020 


(at 
p20 


ಪ್ರಶ್ನೆ 


ಉತ್ತರ 


G 


ಕಲ್ಯಾಣ ಕರ್ನಾಟಕೆ 'ಬೀದರ್‌ ಜಿಲ್ಲೆಯಲ್ಲಿ 
ತಾಲ್ಲೂಕು ಮತ್ತು ಜಿಲ್ಲಾ ಕೇಂದಗಳಿಂದ 
ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಇಲ್ಲದೇ 
ಸಾರ್ವಜನಿಕರಿಗೆ 
ತೊಂದರೆಯಾಗುತ್ತಿರುವುದು 
ಗಮನಕ್ಕೆ ಬಂದಿದೆಯೇ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 


ಸರ್ಕಾರದ 
ಬಂದಿದ್ದಲ್ಲಿ, 


ಬೀದರ್‌ ಜಿಲ್ಲೆಯ ವ್ಯಾಪ್ತಿಯಲ್ಲಿ 667 ಗ್ರಾಮಗಳ 
ಪೈಕಿ 661 ಗ್ರಾಮಗಳಿಗೆ ಸಾರಿಗೆ ಸೌಲಭ್ಯ ಒದಗಿಸಲಾಗಿದೆ. 
ಉಳಿದ 6 ಗ್ರಾಮಗಳಿಗೆ ಬಸ್‌ ಸಂಚಾರಕ್ಕೆ ಯೋಗ್ಯ ರಸ್ತೆ 
ಸಂಪರ್ಕವಿಲ್ಲದ ಕಾರಣ ಬಸ್‌ ಸೇವೆ ಒದಗಿಸಿರುವುದಿಲ್ಲ. 


ಸಂಚಾರಕ್ಕೆ ಯೋಗ್ಯ ರಸ್ತೆ ಕಲ್ಪಿಸಿದ ನಂತರ ಸಾರಿಗೆ 
ಸೌಲಭ್ಯ ಒದಗಿಸಲು ಕ್ರಮ ವಹಿಸಲಾಗುತ್ತದೆ. 


ಬೀದರ್‌ ಜಿಲ್ಲೆಯ ಗ್ರಾಮಾಂತರ 
ಪ್ರದೇಶಗಳಿಂದ ಸಾರ್ವಜನಿಕರಿಗೆ ಹಾಗೂ 
ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ 
ದಿಶೆಯಲ್ಲಿ ಯಾವ ಯಾವ 
ಪ್ರದೇಶಗಳಿಂದ ಸಾರಿಗೆ ಸೌಲಭ್ಯವನ್ನು 
ಒದಗಿಸಲಾಗಿದೆ; (ವಿವರ ಒದಗಿಸುವುದು) 


ಬೀದರ್‌ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಿಂದ 
ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ 
ಅನುಕೂಲವಾಗುವಂತೆ ಬಸ್‌ ಸೌಲಭ್ಯ ಒದಗಿಸಲಾಗಿದೆ. 
ಜಿಲ್ಲಾ ಮತ್ತು ತಾಲ್ಲೂಕು ಕೇಂದ್ರಗಳಿಂದ ಗ್ರಾಮಾಂತರ 
ಪ್ರದೇಶಗಳಿಗೆ ಒದಗಿಸಿದ ಸಾರಿಗೆಗಳ ವಿವರಗಳನ್ನು 
“ಅನುಬಂಧ” ರಲ್ಲಿ ನೀಡಲಾಗಿದೆ. 


ಬೀದರ್‌ ಜಿಲ್ಲೆಯ 'ಹೆಲವಾರು`ಗ್ರಾಮೆಗಘ 
ಸಾರಿಗೆ ಣ್ಯ ಸೌಲಭ್ಯದಿಂದ 
ವಂಚಿತವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಆ 
ಗ್ರಾಮಗಳ ಸಾರ್ವಜನಿಕರು ಹಾಗೂ 
ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವನ್ನು 
ಯಾವಾಗ ಪ್ರಾರಂಭಿಸಲಾಗುವುದು; 
ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರವು 
ಯಾವ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳಲಾಗಿದೆ? (ವಿವರ 
ಒದಗಿಸುವುದು) 


ಬೀದರ್‌ ಜಿಲ್ಲೆಯ ವ್ಯಾಪ್ತಿಯಲ್ಲಿ 667 ಗ್ರಾಮಗಳ 
ಪೈಕಿ 6 ಗ್ರಾಮಗಳಿಗೆ ಬಸ್‌ ಸಂಚಾರಕ್ಕೆ ಯೋಗ್ಯ ರಸ್ತೆ 
ಸಂಪರ್ಕವಿಲ್ಲದ ಕಾರಣ ಬಸ್‌ ಸೇವೆ ಒದಗಿಸಿರುವುದಿಲ್ಲ. 

ರಸ್ತೆ ಸಂಪರ್ಕ ಕಲ್ಪಿಸಿದ ನಂತರ ಬಸ್‌ ಸೇವೆ 
ಒದಗಿಸಲು ಕಮ ವಹಿಸಲಾಗುತ್ತದೆ. 


ಸಂಖ್ಯೆ ಟಿಡಿ 82 ಟಿಸಿಕ್ಕೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


2 ಮಾರ್ಗ K ಮಾರ್ಗ 
33೦. ನಡ ವಕ ಸುತ್ತುಗಳು: | ನನಾ ವಕಸ ಸುತ್ತುಗಳು 
1 ಬೀದರ್‌ ಔರಾದ 98 30 ಬೀದರ್‌ ಹಿಪ್ಪಳೆಗಾಂವ 02 
2 ಬೀದರ್‌ ಭಾಲ್ಕಿ 80 31 ಬೀದರ್‌ ಗಡಿಕುಶನೂರ 04 
3 ಬೀದರ್‌ ಮನ್ನಾ-ಏಿ-ಖೇಳ್ಳಿ 417 32 ಬೀದರ್‌ ಕಪಲಾಪೂರ 02 
4 ಬೀದರ್‌ ಚಿಲ್ಲರ್ಗಿ 07 33 ಬೀದರ್‌ ನಾಗನಪಲಿ 02 
5 ಬೀಡರ್‌ ಜಾಂಪಾಡ್‌ 1 07 34 ಬೀದರ್‌ ಕರಂಜಿಬಿ. 04 
6 | ಬೀದರ್‌ ಶ್ರೀಮಂಡಲ 07 35 ಬೀದರ್‌ ಮರೂರ 02 
7 ಬೀದರ್‌ ಕಣಜಿ 06 36 ಬೀದರ್‌ ಜಾಂತಿ 01 
8 ಬೀದರ್‌ ಮರೂರ 04 37 ಬೀದರ್‌ ಕರಂಕಿೆ 04 
9 ಬೀದರ್‌ ಚಿಟಗುಪ್ಪಾ 02 38 ಬೀದರ್‌ ಹೆಡೆಗಾಪೊರ 02 
10 | ಬೀದರ್‌ ಗೋರನ್‌ಳ 09 39 ಬೀದರ್‌ ಗೋಡೆಂಪ್ಸ್ಳಿ 04 
1 | ಬೀದರ್‌ ಶಾಹಪೂರೆ 08 40 ಬೀದರ್‌ ಸೆಂಗೋಳಗಿ 05 
12 | ಬೀದರ್‌ ಗೂನಳ್ಳಿ 07 4] ಬೀದರ್‌ ಚಾಂಗಲೇರಾ 01 
13 ಬೀದರ್‌ ಹೊನ್ನಡ್ಡಿ 02 42 ಬೀದರ್‌ ಕರಕನಳ್ಳಿ 01 
14 | ಬೀದರ್‌ ಸಿರ್ಸಿ.ಔರಾದ- 06 43 ಬೀದರ್‌ ಬೂಂಯಾರ 04 
ಮನ್ನಾ-ಏ-ಖೇಳ್ಳಿ 
15 | ಬೀದರ್‌ ಮನ್ನಲ್ಳಿ 16 44 ಬೀದರ್‌ ನಂದಗಾಂವ 02 
16 |] ಬೀದರ್‌ ಮನ್ನಲಳ್ಳಿ- ಮನ್ನಾ- 5 45 ಬೀದರ್‌ ಸುಲ್ತಾನಪೂರ 04 
ಏ-ಖೇಳ್ಳಿ 
17 | ಬೀದರ್‌ ಬರೂರ 02 46 ಬೀದರ್‌ ಚೊಂಡಿ 02 
18 1 ಬೀದರ್‌ ಜೆಂಚೊಳಿ 05 47 ಬೀದರ್‌ ಜೆಂಚೋಳಿ 05 
19 | ಬೀದರ್‌ ನಿಟ್ಟೂರ 04 48 | ಹುಮನಾಬಾದ ಬಾಲಿ 59 
20 | ಬೀದರ್‌ ಬೆಳ್ಳೊರ | 7 49 1 ಹುಮನಾಬಾದ ಬ.ಕೆಲ್ಯಾಣ 59 
21 ಬೀದರ್‌ ತೆಡಪಳ್ಳಿ 02 50 ಹುಮನಾಬಾದ ಮನ್ನಾ-ಏ-ಖೇಳ್ಳಿ 24 
22 | ಬೀದರ್‌ ಚಿಂಚೋಳಿಮನ್ನೆಳ್ಳಿ 05 51 |] ಹುಮನಾಬಾದ ಚಿಟಗುಪ್ಪಾ 73 
23 | ಬೀದರ್‌ | ವೆಡಗಾಂವ-ಜಿಂತಾಕ 4 52 1 ಹೆಮನಾಬಾದ 'ಓತಗಿ 5 
24] ಬೀದರ್‌ ಚಿಂತಾಮಣಿ 4 53 | ಹುಮನಾಬಾದ ಸೋನಕೇರಾ 8 
25 1] ಬೀದರ್‌ ಸಾಂಗವಿ 02 ೨4 | ಹುಮನಾಬಾದ 7  ಪೆಂಡರಗೇರಾ 6 
26 | ಬೀದರ್‌ ಬೋಮಖಪ್ಸ್ಳಿ 02 ೨5 | ಹುಮನಾಬಾದ 1 `ಮದರಗಾಂವ 4 
27 | ಬೀದರ್‌ ಜಮೆಗಿ 10 ೨6 | ಹುಮನಾಬಾದ | ಜೆನಚಿಂಜೋಳಿ 4 
28 | ಬೀದರ್‌ ಹೆಜನಾಳೆ 6. ೨7 | ಹುಮನಾಬಾದ | `'ಜಾದಲಾಷಾರ 2 
29 1 ಬೀಧರ ಠಾಣಾಕುಶನೂರೆ 03 58 | ಹುಮನಾಬಾದೆ ಗೋಡವಾಡಿ 23 


ಮಾರ್ಗ ಮಾರ್ಗ 
ಕಸಂ. 
ಯಿಂದ ವರೆಗೆ ಯಿಂದ ವರೆಗೆ 
ಹುಮನಾಬಾದ | ಹಳ್ಳಿಖೇಡೆ(ಜಿ) 91 | ಹುಮನಾಬಾದ | ಚೆಳೆಕಾಪೊರ 
ಹುಮನಾಬಾದ ಬೀದರ್‌ 92 | ಹುಮನಾಬಾದ ಉದಗೀರ 
ಹುಮನಾಬಾದ ಕರಕನಳ್ಳಿ 93 | ಹುಮನಾಬಾದ | ನೆಹರು'ಗಂಜ 
ಹುಮನಾಬಾದ ನಿಂಬೂರೆ 94 | ಹುಮನಾಬಾದ] ಚಾಂಗಲೇರಾ 
ಹುಮನಾಬಾದ ನಿರ್ಣಾ 95 | ಹುಮನಾಬಾದ ಸಿರಕಟನಳ್ಳಿ 
ಹುಮನಾಬಾದೆ ಮುತ್ತಂಗಿ 106 ಬ.ಕಲ್ಯಾಣ | ಘಾಟಜೋರಾಳ 
ಹುಮನಾಬಾದ] ಮುಸಾ ವಾಡ 107 | ಬಸಲ್ಕಾಣ ಗದ್ದೆಗಾಂವ 
ಹುಮನಾಬಾದ ಬೆಳಕೇರಾ 108 ಬ.ಕಲ್ಯಾಣ ಅಂತರಭಾರತಿ 
ತಾಂಡಾ 
ಹುಮನಾಬಾದ 1 ಮಾಡಸೊಳ 109 ಬ.ಲ್ಯಾಣ ಸಲಗರ 
ಹುಮನಾಬಾದೆ ರಾಮಪೂರ 110 ಬ.ಕಲ್ಯಾಣ ಅಟ್ಟೂರ 
ಹುಮನಾಬಾದ] ಚೋರಂಪಳೌ Il ಬ.ಕಲ್ಯಾಣ ಅಳಂದ 
ಹುಮನಾಬಾದೆ ಆಲೂರ 112 ಬ.ಕಲ್ಯಾಣ ಬೆಳಮಗಿ 
ಹುಮನಾಬಾದ ಖೌಳಗಿ I13 ಬ.ಕಲ್ಯಾಣ ಸಿರಗೂರ 
ಹುಮನಾಬಾದ ಗದ್ದೆಗಾಂವ 114 ಬ.ಕೆಲ್ಯಾಣ ಗಿಲ್ಪಿ 
ಹುಮನಾಬಾದ ಯರಬಾಗ 115 ಬ.ಕಲ್ಯಾಣ ಆನಂದ ವಾಡಿ 
| ಹುಮನಾಬಾದ 7 ಸಷ 16 | ಬಸ್ಕಾಣ ಕಾಸರರ್ಸ 
ಹುಮನಾಬಾದ | 'ಪೆಂಡರಗೇರಾ 117 ಬ.ಕೆಲ್ಯಾಣ ಚಿಟಗುಪ್ಪಾ 
ತಾಂಡಾ 
ಹುಮನಾಬಾದೆ ಸುಲೇಪೇಟ I18 ಬ.ಕಲ್ಯಾಣ ಗೋಕುಲ 
ಹುಮನಾಬಾದ'] `'ಬೂಂಯಾರ 119 ಬ.ೆಲ್ಯಾಣ ಮೇಹಕರ 
ಹುಮನಾಬಾದ ಗಡವಂತಿ 120 ಬ.ಕಲ್ಯಾಣ ನಿಲಂಗಾ 
ಹುಮನಾಬಾದ ವಂಜರಿ 121 ಬ.ಕಲ್ಯಾಣ ಯಲದಗುಂಡಿ 
ಹುಮನಾಬಾದ | ಯಲಮಾಮಡಗಿ 122 ಬ.ಕಲ್ಯಾಣ ಭಾಗಹಿಪುರಗಾ 
| ಹುಮನಾಬಾದ ಜಾಮನಗರ 123 ಬ.ಕಲ್ಯಾಣ ರಾಯೆಪಲ್ಳಿ 
ಹುಮನಾಬಾದ ಮುಸ್ತರಿ 124 ಬ.ಕಲ್ಯಾಣ ಹುಲಸೂರ 
ಹುಮನಾಬಾದ ಐನಾಪೂರ 125 ಬ.ಕಲ್ಯಾಣ ಬ್ಯಾಲಹಳ್ಳಿ 
ಹುಮನಾಬಾದ ಮದರಗಿ 126 ಬ.ಕೆಲ್ಯಾಣ ದೇವನಾಳೆ 
ಹುಮನಾಬಾದ ಅಲಿಪೊರ 127 ಬ.ಕಲ್ಯಾಣ ಧನ್ಸೂರ 
ತಾಂಡ 
ಹುಮನಾಬಾದ ವರವಟ್ಟಿ 128 ಬ.ಕಲ್ಯಾಣ ಮಂಗಳೂರು 
| ಹುಮನಾಬಾದ ರಾಜೋಳಾ 129 ಬ.ಕೆಲ್ಯಾಣ ಹೆತ್ತರಗಾ 
ಹುಮನಾಬಾದ ಕುಂಬಾರ 130 ಬ.ಕೆಲ್ಯಾಣ ಮುನ್ಸಲ್ಳಿ 
ಚಿಂಚೋಳಿ 
ಹುಮನಾಬಾದ ಸಿಂದನೆಕೇರ 131 ಬಿಕೆಲ್ಕಾಣ ಖೇರ್ಡೆ ವಾಡಿ 
ಹುಮನಾಬಾದೆ ಕಲ್ಲೂರ 132 ಬ.ಕೆಲ್ಯಾಣ ಸೈದಾಪೊರ 


ಕ್ರಸ ಮಾರ್ಗ ಮಾರ್ಗ 
ಸುತುಗಳು 
©. ಯಿಂದ ವರೆಗೆ ಹ ಕ್ರಸಂ. ಯಿಂದ ವರೆಗೆ ಸುತ್ತುಗಳು 
13 | ಬ.ಕಲ್ಮಾಣ | ಬೀದರ್‌ ಹುಮನಾಬಾದ | 10 | 161 | ಭಾನ ಕಪಲಾಪೂರೆ 03 
134 ಬ.ಕಲ್ಯಾಣ ಬೀಧರ ಚಳಕಾಪೂರ 04 162 ಭಾಲ್ಕಿ ಅತನೂರ 08 
135 ಬ.ಕಲ್ಯಾಣ ಲಿಂಗದಳ್ಳಿ ತಾಂಡಾ 02 163 ಭಾಲ್ಕಿ ನವದಗಿ 02 
136 | ಬ.ಕಲ್ಯಾಣ ಹುಮನಾಬಾದ 93 1164] ಭಾಲಿ ಕುಂಟೆಸಿರ್ಸಿ 03 
137 | ಬ.ಕಲ್ಮಾಣ ಘಾಟಬೋರಾಳ 0 |15]| ಭಾಲ್ವಿ ಅಂಬೆಸಾಂಗವಿ 02 
ತಾಂಡಾ 
138 ಭಾಲಿ ಬೀದರ್‌ (ಹಲಬರ್ಗಿ) 76 166 ಭಾಲಿ ಕೂಡ್ಲಿ 07 
139 ಭಾಲ್ಪಿ ಹುಮನಾಬಾದ 36 167 ಭಾಲ್ಪಿ ಬಾಡಗಾಂಗವಿ 06 
140 ಭಾಲಿ ಔರಾದ I 168 ಭಾಲ್ಕಿ ವೆಂಜರಖೇಡ 02 
14] ಭಾಲ್ವಿ ಬ.ಕೆಲ್ಯಾಣ 45 169 ಭಾಲ್ಕಿ ನೆಲವಾಡೆ 03 
142 ಭಾಲ್ತಿ ಉದಗೀರ 55 70 ಭಾಲ್ಕಿ ನಿಡೇಬಾನ 03 
143 ಬಾಲ್ಕಿ ಉದಗೀರ 09 171 ಭಾಲ್ಕಿ ರಂಡ್ಯಾಳ 01 
ಲಖನಗಾಂವ 
144 ಭಾಲ್ವಿ ಬೀದರ್‌ ಮರೂರ 02 172 ಭಾಲ್ಕಿ ನಿಲಂನಳ್ಳಿ 01 
145 ಭಾಲ್ಕಿ ಬ್ಯಾಲಹಳ್ಳಿ 12 73 ಭಾಲ್ಕಿ ವಾಗಲಗಾಂವ 04 
146 ಭಾಲ್ಕಿ ಹಳ್ಳಿಖೇಡೆ.ಬಿ 16 174 ಭಾಲ್ಕಿ ಗೋದಿಹಿಷ್ಟರಗಾ 03 
1747 ಭಾಲಿ ಗೋಡವಾಡ I 175 ಭಾಲ್ವಿ ಘರ 04 
18 ಕ್ಟ ಹಜನಾಫ 05 176 | ಭಾಕ್ಟ ಜನವಾಷಾಕ [0 
149 ಭಾಲ್ಕಿ ಬೀದರ್‌ ಕ್ರಾಸ್‌ ರೋಡ 10 177 ಭಾಲ್ಕಿ ಬೀದರ್‌ ಜನವಾಡಾ 03 
150 ಭಾಲ್ವಿ ಬೀರಿ.ಬಿ 05 178 ಭಾಲ್ಕಿ ಭಾಗ್ಯನಗರ 02 
151 ಭಾಲ್ವಿ ಕೊಟಗೇರಾ 04 179 ಭಾಲ್ಕಿ ಡೊಣಗಾಷೊರ 06 
152 ಭಾಲ್ಕಿ ಕಾಸರತುಗಾಂವೆ 06 180 ಭಾಲ್ಕಿ ಬ.ಕಲ್ಯಾಣ 26 
ಹುಲಸೂರ 
153 ಭಾಲ್ವಿ ಸೋನಾಳ 02 181 ಭಾಲ್ಕಿ ಸಿಕಿಂದ್ರಾಬಾದೆ 02 
ವಾಡಿ 
154 ಭಾಲ್ಕಿ ವಲಂಡಿ 04 182 ಔರಾದ ಬೀದರ್‌ 98 
155 ಭಾಲ್ಕಿ ಮಾಣೀಕೇಶ್ವರ 03 183 ಔರಾದ ಉದಗೀರ 14 
156 ಭಾಲ್ಕಿ ಹಲಸಿತುಗಾಂವೆ 03 84 ಔರಾದ ಭಾಲ್ಕಿ 21 
157 ಭಾಲ್ಕಿ ಲಾದಾ ಕುಟೆಗಾಂವ 04 85 ಔರಾದ ದೇಗಲೂರೆ 5) 
158 ಭಾಲ್ಕಿ ಶಾಹಜಾನಿ ಔರಾದ 03 186 ಔರಾದ ಚಿಂತಾಕಿ 11 
159 ಭಾಲ್ಕಿ ಮನ್ನಾಎಖೇಳಿ 01 87 ಔರಾದ ಚಾಂಡೇಶ್ವರ 02 
10 | ಧಾ್ವ ಮದಕಟ್ಟಿ 05 88 Eರಾಡ ಮ್‌ 16 
= ವ - = 89 ಔರಾದ ಗೌಡಗಾಂವ 02 


FR ಮಾರ್ಗ ಸಾತ್ತಗಳ 
ಸ ಯಿಂದ ವರೆಗೆ 
90 ಔರಾದ ಚೊಂಡಿಮುಖೇಡ 04 
9] ಔರಾದೆ ತಪೆಸ್ಕಾಳ 02 
92 ಔರಾದ ನಾರಾಯಣಖೇಡ 05 
93 ಔರಾದ ಬೀದರ್‌ ಚಿಂತಾಕಿ 06 
94 ಔರಾದ ಬೊಂತಿ 02 
95 ಔರಾದ ಕಂಗಟಿ 11 
56 ಔರಾದ ನಾಗನಪ್ಷ 02 
57 | ಔರಾಡೆ ಸಿಟ್ನಮ 05 
198 ಔರಾದ ಬಾವಲಗಾಂವೆ 12 
99 ಔರಾದ ನೆಂದಿಬಿಜಲಗಾಂವ 04 
200 ಔರಾದ ಕರಂಜಿ.ಬಿ. 08 
201 ಔರಾದ ರಾಯಖಸಳ್ಳಿ 02 
202 ಔರಾದ ಶೆಂಬಳ್ಳಿ 02 
203 ಔರಾದ ಮುಕ್ತಂಬಾದ 09 
204 ಔರಾದ ಮಾನ್ನೊರ.ಕೆ. 02 
205 ಔರಾದೆ ಕಮಲನಗರ 14 
206 ಔರಾದ ಉದೆಗೀರ ಹನೆಗಾಂವ 02 
207 ಔರಾದೆ ಉದಗೀರ ಕರಕ್ಕಾಳ 05 
208 ಔರಾದ ವಾನಣಗೇರಾ 02 
209 ಔರಾದ ನಿಟ್ಟೂರ 02 
210 ಔರಾದ ನಿಡೋದಾ 02 
211 ಔರಾದ ಸುಂಕನಾಳೆ 02 
212 ಔರಾದ ಉದೆಗೀರ ದಾಬಕಾ 05 
213 ಔರಾದ ತೆಡಕಲ 06 
214 ಔರಾದ ಉದೆಗೀರ ತೋರಣಾ 05 
215 ಔರಾದ ಬೆಲದಾಳೆ 02 
216 ಔರಾದ ಬೀದರ್‌ ಚಿಂತಾಕಿ 05 


